ಕರ್ನಾಟಕ ವರಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ'ಸಚಿವರು 


: 2231 

: ಶ್ರೀಎಸ್‌.ವ್ಲಿ ಸಂಕನೂರ 
18-03-2022 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. ಪ್ರಶ್ನೆ . ಉತ್ತರ 

ಅ) [ರಾಜ್ಯದಲ್ಲಿ ಒಟ್ಟು ಇರುವ ವಸತಿ] ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ | 
ಶಾಲೆಗಳು ಎಷ್ಟು; (ಜಿಲ್ಲಾವಾರು | ಒಟ್ಟು 826 (503-ಪರಿಶಿಷ್ಟ ಜಾತಿ, 156-ಪರಿಶಿಷ್ಟ ವರ್ಗ, 
ಮಾಹಿತಿ ನೀಡುವುದು) 167-ಹಿಂದುಳಿದ ವರ್ಗಗಳ) ವಸತಿ ಶಾಲೆ! ಕಾಲೇಜುಗಳು 

ಕಾರ್ಯನಿರ್ವಹಿಸುತ್ತಿವೆ. ಜಿಲ್ಲಾವಾರು : ಮಾಹಿತಿಯನ್ನು 
ಅನುಬಂಧ-1 ರಲ್ಲಿ ನೀಡಿದೆ. 

ಆ) | ರಾಜ್ಯದಲ್ಲಿ ಒಟ್ಟು ಇರುವ ವಸತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆ! 
ಶಾಲೆಗಳಿಗೆ ಮಂಜೂರಠಾದ | ಕಾಲೇಜುಗಳಿಗೆ ಮಂಜೂರಾಗಿರುವ, ' ಕಾರ್ಯನಿರ್ವಹಿಸುತ್ತಿರುವ 
ಹುದ್ದೆಗಳು ಎಷ್ಟು; ಮತ್ತು | ಖಾಲಿ ಹುದ್ದೆಗಳ ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಿದೆ. 
ಅವುಗಳಲ್ಲಿ ಸದ್ಯ 3 
ಕಾರ್ಯನಿರ್ವಹಿಸುತ್ತಿರುವ  ಶಿಕ್ಷಕ/ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ಯಾಪ್ತಿಯ | 
ಉಪನ್ಯಾಸಕೆರು ಹಾಗೂ | ವಸತಿ ಶಾಲೆಗಳಲ್ಲಿ ಖಾಲಿ ಇದ್ದ ಹುದ್ದೆಗಳನ್ನು ಭರ್ತಿ ಮಾಡಲು' 
ಪ್ರಾಚಾರ್ಯರ ಸಂಖ್ಯೆ ಎಷ್ಟು; | ಕರ್ನಾಟಕ ಲೋಕಸೇವಾ ಆಯೋಗವು ದಿ:23.06.2017 ರಲ್ಲಿ 
(ವಿಷಯವಾರು ಮಾಹಿತಿ | 3376 ಬೋಧಕ! ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು 
ನೀಡುವುದು) ಅಧಿಸೂಚನೆ ಹೊರಡಿಸಿದ್ದು, ವಿವಿಧ ದಿನಾಂಕಗಳಂದು 2779 

A | ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿರುತ್ತದೆ. ಈ 

ಇ) |ಖಾಲಿ: ಶಿಕ್ಷಕರು ಪೈಕ ಈಗಾಗಲೇ 1596 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ: 
ಉಪನ್ಯಾಸಕ್ಷಥ : ಹಾಗೂ ಹೊರಡಿಸಲಾಗಿದೆ 
ಪ್ರಾಶೂಪಾಲಕ, ಹುದ್ದೆ ಗಳ ಸಂಭ್ರೈ, ಸ 
ಎಷ್ಟು ಖಾಲಿ ಇರುವ "188 ಸಮಾಜ ವಿಜ್ಞಾನ ಶಿಕ್ಷಕರ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್‌ 
ಹುದ್ದೆಗಳನ್ನು ಭರ್ತಿ| ಮುಖಾಂತರ ಸ್ಥಳ ನಿಯುಕ್ತಿಗೊಳಿಸಲಾಗಿದ್ದು; ಪೂರ್ಣ 
ಮಾಡಿಕೊಳ್ಳಲು ಸರ್ಕಾರ | ಪ್ರಮಾಣದ ನೈಜತೆ ಪ್ರಮಾಣ ಪತ್ರಗಳು ಸ್ವೀಕೃತವಾಗಿರುವ 
ಕೈಗೊಂಡ ಕ್ರಮಗಳೇನು? (ಮಾಹ ಭ್ಯರ್ಥಿಗಳಿಗೆ . ನೇಮಕಾತಿ ಆದೇಶ ಹೊರಡಿಸಲು | 

| ನೀಡುವುದು)” ಕ್ರ ಶ್ರಮವಹಿಸಲಾಗುತ್ತದೆ: ಕ ¥ 


ದ 


\ 


le 


ಹಿಂದಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ 181 ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ, ಆಯ್ಕೆಯಾಗದ : ಅಭ್ಯರ್ಥಿಗಳು ಮಾನ್ಯ 
ಉಚ್ಛ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ, ಪ್ರಕರಣವನ್ನು 
ಆಲಿಸಿದ ನ್ಯಾಯಾಲಯವು ನೇಮಕಾತಿ ಪ್ರಕ್ರಿಯೆಗೆ ತಡೆಯಾಜ್ಞೆ 
ಹೊರಡಿಸಿರುತ್ತದೆ. : ನ್ಯಾಯಾಲಯದ ಮಧ್ಯಂತರ ಆದೇಶದಲ್ಲಿ 


ಅಂತಿಮ ಆಯ್ಕೆಪಟ್ಟಿಯಲ್ಲಿನ 20 ಅಭ್ಯರ್ಥಿಗಳನ್ನು 


ತಾತ್ಕಾಲಿಕವಾಗಿ. ತಡೆಹಿಡಿದು ಉಳಿದ ಅಭ್ಯರ್ಥಿಗಳ ನೇಮಕಾತಿ 
ಪ್ರಕಿಯೆಯನ್ನು ಮುಂದುವರೆಸಲು ಆದೇಶಿಸಲಾಗಿದೆ. ಅದರಂತೆ 
ಕರ್ನಾಟಕ ಲೋಕಸೇವಾ "ಆಯೋಗಕ್ಕೆ ಪತ್ರ ಬರೆದು: 
ಮಾಹಿತಿಯನ್ನು ಪಡೆಯಲಾಗಿದ್ದು,.: ಮಾಹಿತಿಯನ್ನು ಆಧರಿಸಿ 
ಅಂತಿಮ ಅಯ್ಯೇಪಟ್ಟಯನ್ನು ಸಿದ್ದಪಡಿಸಲು 
ಕ್ರಮವಹಿಸಲಾಗುತ್ತಿದೆ.. 


ಮುಂದುವರೆದು, ಆಯೋಗವು ಚಿತ್ರಕಲಾ ಶಿಕ್ಷಕರ ತಾತ್ಕಾಲಿಕ 
ಆಯ್ಕೆಯನ್ನು ಪ್ರಕಟಿಸಿದ್ದು, ಅಂತಿಮ ಆಯ್ಕೆಪಟ್ಟಿ ಪ್ರಕಟಿಸಿದ 
ನಂತರ ನೇಮಕಾತಿಗೆ ಮುಂದಿನ ಪ್ರಕ್ರಿಯೆ ಮಾಡಲಾಗುವುದು. 


ಈ) 


ರಾಜ್ಯದ ಒಟ್ಟು ವಸತಿ 


ಶಾಲೆಗಳಲ್ಲಿ ಎಷ್ಟು ಜನ ಅತಿಥಿ 
ಶಿಕ್ಷಕರಾಗಿ! ಉಪನ್ಯಾಸಕರಾಗಿ 


ಕಾರ್ಯ ನಿರ್ವಹಿಸುತ್ತಿದ್ದಾರೆ? 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ 
ಶಾಲೆ! ' ಕಾಲೇಜುಗಳಲ್ಲಿ 2213 (1801-ಅತಿಥಿ ಶಿಕ್ಷಕರು, 
412-ಅತಿಧಿ ಉಪನ್ಯಾಸಕರು) ಅತಿಥಿ ಶಿಕ್ಷಕ! ಉಪನ್ಯಾಸಕರು. 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಸಕಇ 175 ಮೊದೇಶಾ 2022 


ಆ 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು . 


ಪುಕ್ಸ'ಗುಕುತಿಲ್ಲದ ಪಕ್ನ ಸಂಖ್ಯ: 2೭31 ಕ್ಕ ಅನುಬಂಧ 


ಕ.ಸಂ ಜಲ್ಲೆ ಒಲ್ಸು 
1 ಬಾಗಲಕೋಟಿ 30 
2 ಬೆಳಗಾವಿ 54 
a ಬಳ್ಳಾರಿ 21 
4 ವಿಜಯನಗರ 23 
ಕ Tಘರಗಳಾರು ಸಗರ ವ 
6 ಬೆಂಗಳೊರು ಗ್ರಾಮೀಣ 12 
7 ಜೀದರ್‌ 2೦೨ 
[2 ಜಾಮರಾಜನಗೆರ 22 
[5 ಚಿಕ್ಕಬಳಾಪುರ 2೨ 
10 ಚಿಕ್ಷಮಗಳೂರು 35 
1 ಚಿತ್ರದುರ್ಗ 36 
12 ದಕ್ಷಿಣ ಕನ್ನಡ 11 
13 ದಾವಣಗೆರೆ 283 
14 ಥಾರವಾಡ 15 
15 ಗದಗ 16 
16 ಹಾಸನ 38 
17 ಹಾಪೇರಿ 28 
18 ಕಲಬುರ್ಗಿ 4ರ 
19 ಕೊಡಗು 9 
2೦ ಕೋಲಾರ 26 
21 ಕೊಪ್ಪಳ 29 
೨೦ ಮೆಂಡ್ಯ G8 
28 ಗಷ್ಯಾಸೂಥ 37 
24 | ರಾಯೆಚೊರು 36 
2ರ [ರಾಮನಗರ ರಡ 
85ತಷಷಾಕ್ಣ" ತಪ 


ಅನುಬಂಧ-೦2 
ಕ್ರಸಂ ಹುದ್ದೆಗಳ ವಿವರೆ ವೃಂದ | ಮಂಜೂರಾದ ಕಾರ್ಯ ಖಾಅ .| ಹೊರ ಅತಿಥಿ |' ಖಾಅ ಹುಡ್ದೆಗಳೆ 
ಹುದ್ದೆಗಳ [ನಿರ್ವ&ಸುತ್ತಿರುವ| ಹುದ್ದೆಗಳ |ಸರಪನ್ಮೂಲ! ಶಿಠ್ಷಕರು ಸರಿಖ್ಯೆ 
ಖಾಯಂ ಸಂಖ್ಯೆ ಶಿಕ್ಷಕರು 
ಸಿಬ್ಬಂದಿಗಳ 
ಸಂಖ್ಯೆ 
ಬೋಧಕ ವೃಂದ ನ 
1 ಅಟಲ್‌ ಬಹಾರಿ ಎ 14 [s) 14 [s) [e) 14 
ವಾಜಪೇಯ ವಸತಿ 
ಶಾಲೆಗಳ 
ಪ್ರಾಂಶುಪಾಲರು | 
2 ಪದವನಿ`ಪೊರ್ವ "ವಸತಿ ಎ 26 25 1 [) [e) 1 
ಕಾಲೇಜುಗಳ ' 
ಪ್ರಾಂಶುಪಾಲರು 
ಪ್ರಾಂಶುಪಾಲರು =~ ತಕ pr Ry ರ prey 
4 | ಅಟಲ್‌ ಬಹಾರಿ ಬ 14 [e) 14 [e) [e) 14 
ವಾಜಪೇಯು ವಸತಿ 
ಶಾಲೆಗಳ ಉಪ 
ಪ್ರಾಂಶುಪಾಲರು 
) ಕನ್ನಡ ಭಾಷಾ ಶಿಕ್ಷಕರು ಸಿ 1 549 "26ರ 77 187 -5 
6 | ಅಂದ್ಲ ಭಾಷಾ ಶಿಕ್ಷಕರು ಪಿ 81 ತಿಂತ 418 45 348 2ರ 
7 ಹಿಂದಿ ಭಾಷಾ ಶಿಕ್ಷಕರು ಖಿ en 448 363 62 286 15 
[2 ಗಣಿತ ಶಕ್ಣಕರು ಸಿ 1 549 ೨62 38 pret - 
೨ | ವಿಜ್ಞಾನ ಶಿಕ್ಷಕರು ಸಿ 839 ಠರಃ ೧88 21 199 68 
10 ಸಮಾಜ ವಿಜ್ಞಾನ ಪಿ en 380 481 36 122 273 
ಶಿಕ್ಷಕರು N 
1 ಕಂಪ್ಯೂಟರ್‌ ಶಿಕ್ಷಕರು ಪಿ [ST 566 245 28 212 [] 
TT ಫಾಷಾ CS = ವ ರ ಕಠ ry 
ಉಪನ್ಯಾಸಕರು 
13 ಆಂಣ್ಣ್‌. ಭಾಷಾ 5) 26 2೦ 6 [© 62 -56 
ಉಪನ್ಯಾಸಕರು ನ 
14 ಭೌತಶಾಸ್ತ ಅ 26 28 3 © 57 54 
ಉಪನ್ಯಾಸಕರು _ | 
15 ಗಣಿತ ಸಗನಸ್ನಾಸಕರು ಬ 26 21 ) [e) 60 -5ಠ 
16 | ರಸಾಯನಶಾಸ್ತ [2 26 oS 6 [© 55 ಈತ 
ಉಪನ್ಯಾಸಕರು" 
17 ಜೀವಶನಸ್ತ [5 26 283 8 [7 57 -54 
ಉಪನ್ಯಾಸಕರು 
18 | Nes ಯೆಂತ್ರೌ್‌] "೬ | 2 J 21 5 [© 58 -ಠತ 
ಉಪನ್ಯಾಸಕರು . 
19 ದೈಹಿಕ ಶಿಕ್ಷಣ ಶಿಕ್ಷಕರು 4] en Sn 240 RS 178 8 
2" [ಡ್ರಾಯಿಂಗ್‌ ಶಕ್ನಕರು AT 7 [) | “797 24 [© 778 
0. . ' ) 
[57 ಸಂಗೀತ ಶಿಕ್ಷರು ಸಿ 455 ರಂ8 27 15 38 § 228 
ಟ್ಟು - 4724 | 4107 429/258 1465 


PY 


ಪೋಧಕೇತರ ವೈಂದ 
22 ಕಛೇರಿ ಅಧಿಕ್ಷಕರು ಪಿ 1X [e) 14 [eo] [e) 14 
೦3 ಪೌಥಮ ದರ್ಜೆ ಸಿ 716 360 ಡರ 4೩45 [e) [) 
ಸಹಾಯಕರು ಕೆಂ 
ಕಂಪ್ಯೂಟರ್‌ 
ಆಪ್‌ರೇಟರ್‌ 
24 ನಿಲಯಪಾಲಕರು ಖಿ 712 446 266 [2 [e) ೧೮66 
’ 725 ಸ್ಥಾಪ್‌ ನರ್ಸ್‌ ಸಿ 716 ೨೩6 470 5ರ [© [) 
26 ನಿಲಯಪಾಲಕರು(ವಸ ಣಿ 26 [2 17 [s) [e) 17 
ತಿ ಕಾಲೇಜುಗಳಲ್ಲ) 
27 ದ್ವೀತಿಯ ದರ್ಜಿ ಪಿ 26 16 10 12 [ [s) 
ಸಹಾಯಕರು 
ಒಟ್ಟು ೨೦10 1077 N33 1016 [) 5೦7 
ಗ್ರೂಪ್‌-ಡಿ ವೃಂದ 
28 ಅಡುಗೆಯವರು ಡಿ 2133 [e) 2133 ೦133 [e) [e 
2೨ ಅಡುಗೆ ಸಹಾಯಕರು ಡಿ 1442 [2 1442 1442 [e) [e 
30 ಗ್ರೊಪ್‌-ಡಿ ಡಿ 833 [) 833 833. [7 © 
31 ಸ್ವಚ್ಛತಾ ಸಿಬ್ಬಂದಿಗಳು ಡಿ 2105 [) 2105 21೦5 [e) [e) 
ಡವ ಕಾವಲುಗಾರರು ಡಿ 1354 [) 1354 ರೂ [) [e) 
33 ಗ್ರಂಥಪಾಲಕರು [) 14 [e) 14 [) [) 14 
34 ಬೌಹನೆ ಚಾಲಕರು ಡಿ 14 [© 14 [e) [) 14 
3ರ | ಉಗ್ರಾಣ ನಿಯಂತ್ರಕರು [ 14 [© 14 [ 0 14 
36 ಗಣಕಯಂತ್ರ ಡಿ 14 [2 14 [e) [e) 14 
ಸಹಾಯಕರು 
877 ಫಯೋಗಾಲಯೆ B pp [ 77 ರ ರ 7% 
ಸಹಾಯಕರು 
38 ಪ್ಲಂಬರ್‌ ಡಿ 10 [) 10 [) [) 10 
ಒಟ್ಟು 7947 [) 7947 7867 [e) 80 
ನಿವ್ನಳ ಒಟ್ಟು 18೦88 5801 13187 932 228 [1642 


ರಾವರ ನಾ 


